KA/ BG-GPO/2515/NVPP-47/2006-2008 





7 ಕಾ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


(© 





ಸೆಂಪುಟ ೧೪೧ ಬೆಂಗಳೊರು, ಗುರುವಾರ, ಏಪ್ರಿಲ್‌ ೬, ೨೦೦೬ (ಚೈತ್ರ ೧೬, ಶಕ ವರ್ಷ ೧೯೨೮) ಸಂಚಿಕೆ ೧೪ 











ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಉಪ ವಿಭಾಗಾಧಿಕಾರಿಗಳು ಮತ್ತು ಭೂಸ್ವಾಧೀನಾಧಿಕಾರಿಗಳು, ತುಮಕೂರು ಉಪ ವಿಭಾಗ, ತುಮಕೂರು 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ: ಎಲ್‌.ಎ.ಸಿ.7109/2004-05, ದಿನಾಂಕ: 16ನೇ ಜನವರಿ 2006 
ಕರ್ನಾಟಕ ಸರ್ಕಾರವು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ 17 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ 
ಸಂಗ್ರಹಣ ಅಧಿನಿಯಮದ (1894ರ ಸಾಲಿನ ಕೇಂದ್ರ ಅಧಿನಿಯಮ 1ರ) ಪ್ರಕರಣ 16()ರ ಮೇರೆಗೆ ಈ ಉದ್ದೇಶಕ್ಕಾಗಿ ಅಂದರೆ 
ತುಮಕೂರು-ಹೊನ್ನಾವರ ರಸ್ತೆ ಕಿ.ಮೀ. 17 ರಲ್ಲಿ ರೈಲ್ವೇ ಮೇಲುಸೇತುವೆ ನಿರ್ಮಾಣಕ್ಕಾಗಿ ಅಗತ್ಯವಾಗಿದ್ದವು ಎಂದು ಕಾರ್ಯನಿರ್ವಾಹಕ ಇಂಜಿನಿಯರ್‌, 
ಲೋಕೋಪಯೋಗಿ ಇಲಾಖೆ, ತುಮಕೂರು ಇವರ ಪರವಾಗಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್‌, ಲೋಕೋಪಯೋಗಿ ಇಲಾಖೆ, ಗುಬ್ಬಿ 
ಇವರಿಗೆ ಭೂಸ್ವಾಧೀನಾಧಿಕಾರಿಗಳ ಪರವಾಗಿ ತಹಶೀಲ್ದಾರ್‌, ಗುಬ್ಬಿ ತಾಲ್ಲೂಕು ಇವರು ಭೂಸ್ವಾಧೀನಪಡಿಸಿದ ಅನುಸೂಚಿಯಲ್ಲಿ ಕಂಡಂತೆ ಜಮೀನನ್ನು 
ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16(1) ರಂತೆ ಅಧಿಕೃತವಾಗಿ ಸುಬರ್ದು ವಹಿಸಿಕೊಡಲಾಗಿದೆ ಎಂದು ಘೋಷಿಸಿದೆ. 



































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ಕಸಬಾ ಗ್ರಾಮ: ಮುದಿಗೆರೆ 
“re ಸರ್ವೆ ನಂ. ತರಹೆ ವಿಸ್ತೀರ್ಣ ಆಕಾರ ಚು 
ಸಂಖ್ಯೆ ದ್‌ ದಿನಾಂಕ 
1 62 ಖುಷ್ಠಿ 1-01 1-14 12.8.2005 
ಒಟ್ಟು 1-01 1-14 
ಪಿ.ಆರ್‌. 82 ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು. 


ಉಪ ವಿಭಾಗಾಧಿಕಾರಿಗಳು ಮತ್ತು ಭೂಸ್ವಾಧೀನಾಧಿಕಾರಿಗಳು, ತುಮಕೂರು ಉಪ ವಿಭಾಗ, ತುಮಕೂರು 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಸಿ, 7190/2004-05, ದಿನಾಂಕ: 21ನೇ ಡಿಸೆಂಬರ್‌ 2005 

ಕರ್ನಾಟಕ ಸರ್ಕಾರವು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ 17 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ 
ಸಂಗ್ರಹಣ ಅಧಿನಿಯಮದ (1894ರ ಸಾಲಿನ ಕೇಂದ್ರ ಅಧಿನಿಯಮ 1ರ) ಪ್ರಕರಣ 16(2)ರ ಮೇರೆಗೆ ಈ ಉದ್ದೇಶಕ್ಕಾಗಿ ಅಂದರೆ ಸರ್ಕಾರಿ ಶಾಲಾ 
ಕಟ್ಟಡ ಮತ್ತು ಆಟದ ಮೈದಾನಕ್ಕಾಗಿ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ತುಮಕೂರು ಇವರ ಪರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, 
ತುಮಕೂರು ಇವರಿಗೆ ಭೂಸ್ವಾಧೀನಾಕಾರಿಗಳ ಪರವಾಗಿ ತಹಶೀಲ್ದಾರ್‌, ತುಮಕೂರು ತಾಲ್ಲೂಕು ರವರು ಭೂಸ್ವಾಧೀನಪಡಿಸಿದ ಅನುಸೂಚಿಯಲ್ಲಿ 
ಕಂಡಂತೆ ಜಮೀನನ್ನು ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16(1) ರಂತೆ ಅಧಿಕೃತವಾಗಿ ಸುಬರ್ದು ವಹಿಸಿಕೊಡಲಾಗಿದೆ ಎಂದು ಘೋಷಿಸಿದೆ. 
































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುಮಕೂರು ಹೋಬಳಿ: ಕಸಬಾ ಗ್ರಾಮ: ತುಮಕೂರು 
ಶ್ರಮ ಸರ್ವೆ ನಂ. ತರಹೆ ವಿಸೀರ್ಣ ಆಕಾರ ಸುವಿ ಸ 
ಸಂಖ್ಯೆ ಣ್‌ ದಿನಾಂಕ 
1 2662 ಭಾಗಾಯ್ತು 0-09 0-74 3.12.2005 
ಖ.ಆರ್‌. 83 ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು. 


(೧೫೩ ) 





೧೫೪ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಏಪ್ರಿಲ್‌ ೬, ೨೦೦೬ ಭಾಗ - ೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂಅರ್ಜನೆ ಅಧಿನಿಯಮ 17ನೇ ಪ್ರಕರಣದ ಅನ್ವಯ 4(1) ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂ:ಎಸ್‌ಆರ್‌':178/2005-06, ದಿನಾಂಕ: 25ನೇ ಮಾರ್ಚ್‌ 2006 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಗೆ 
ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ (1)ನೇ ಉಪ ಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ 
ಮೂಲಕ ನೋಟೀಸ್‌ಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮದ 40)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ 
ಭೂಸ್ತಾಧಿನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತಾರೆ. 

ಕಾವೇರಿ ನೀರಾವರಿ ನಿಗಮದ ಭೂಸ್ವಾಧೀನ ಪ್ರಕರಣಗಳಲ್ಲಿ ತುರ್ತಾಗಿ ಭೂಸ್ವಾಧೀನ ಪ್ರಕ್ರಿಯೆಗಳನ್ನು ಮುಗಿಸಲು ಅನುವು ಆಗುವಂತೆ ಸದರಿ ಅಧಿನಿಯಮದ 17ನೇ ಪ್ರಕರಣದ (ಛನೇ ಉಪ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಕರ್ನಾಟಕ ಸರ್ಕಾರವು ಪತ್ರ ನಂಬರ್‌ ಕಂಇ 13 ಎಕ್ಕೂಡಬ್ಲೂ 8 2004, ದಿನಾಂಕ: 17.6.2004 ರಂತೆ ಅನುಮತಿ ನೀಡಿರುತ್ತದೆ. ಹಾಗೂ ತುರ್ತಾಗಿ ಭೂಮಿಯ ಅವಶ್ಯಕತೆ ಇರುವುದರಿಂದ 
ಸದರಿ ಅಧಿನಿಯಮದ 5-ಎ ಪ್ರಕರಣದ ಉಪ ಬಂಧಗಳು ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಲಾದ ಭೂಮಿಗಳ ಭೂಸ್ವಾಧೀನಕ್ಕೆ ಅನ್ವಯವಾಗತಕ್ಕದ್ದಲ್ಲ ಎಂಬುದಾಗಿ ನಿರ್ದೆಶಿಸಿರುತ್ತದೆ. 

ಭೂ ಅರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ 
ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ ಮಾರಾಟ ಗುತ್ತಿಗೆ ಅಡಮಾನ ವಿನಿಮಯದ ಮೂಲಕ 
ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿ ಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಇದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ 
ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಅರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 


























ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಕುಣಿಗಲ್‌ ಹೋಬಳಿ: ಯಡಿಯೂರು ಗ್ರಾಮ: 1) ಕನ್ನಗುಣಿ 2) ನಡೆಮಾವಿನಪುರ 3) ತುವ್ವೇಕೆರೆ 
ಶ್ರ! ಆಡ ಚಿಕ್ಕುಬಂದಿ ಭೂಸ್ತಾಧೀನದ ಜಮೀನಿನ 
ವ್ಯ ಖಾತೆದಾರರ ಹೆಸರು ಅನುಭವದಾರರ ಹೆಸರು ತರಹೆ | ಪೂರ್ವಕ್ಕೆ | ಪಶ್ಚಿಮಕ್ಕೆ | ಉತ್ತರಕ್ಕೆ | ದಕ್ಷಿಣಕ್ಕೆ | ವಿಸ್ತೀರ್ಣ | ಆಕಾರ 
ಸಂ ನಂಬರ್‌ ಚ 
ಸ. ನಂ. ಸ. ನಂ. ಸ. ನಂ. ಸ. ನಂ. ಎ-ಗುಂ. ರೂ-ಪೈ. 
1 2 3 4 5 6 7 8 9 10 11 
1. ಗ್ರಾಮ : ಕನ್ನಗುಣಿ 
1 | ಗಂಗಯ್ಯ ಬಿನ್‌ ಕೆಂಪಯ್ಯ, ರಂಗಸ್ವಾಮಯ್ಯ ಬಿನ್‌ ಕೆಂಪಯ್ಯ | ಗಂಗಯ್ಯ, ರಂಗಸ್ವಾಮಯ್ಯ, 57 ಖುಷ್ಕಿ ನಾಲಾ ಉಜ 55:2ಎ ಉಜ 0-15 0-35 
ಚಿಕ್ಕರಂಗಯ್ಯ ಬಿನ್‌ ಮೋಟಯ್ಯ, ಡಿ.ಕೃಷ್ಣಕುಮಾರ್‌ ಬಿನ್‌ | ಚಿಕ್ಕರಂಗಯ್ಯ, ಡಿ.ಕೃಷ್ಣಕುಮಾರ್‌, 
ಲೇ:ದಾಸೇಗೌಡ, ಮಂಚಮ್ಮ ಕೋಂ ಲೇ:ಮರಿಯಪ್ಪ, ಮಂಚಮ್ಮ ಕೆ.ಎಂ.ವೆಂಕಟೇಶ್‌, 
ಕೆ.ಎಂ.ವೆಂಕಟೇಶ್‌, ಪ.ಗಂಗರಂಗಯ್ಯ್ವ ಬಿನ್‌ ಮುತ್ತೇಗೌಡ ಪ.ಗಂಗರಂಗಯ್ಯ 
2 | ಗಂಗಹುಚ್ಚೀಗೌಡ ಬಿನ್‌ ಹುಚ್ಚೇಗೌಡ ಉ:ಪಾಪೇಗೌಡ, ಗಂಗಹುಚ್ಚೇಗೌಡ, ರಂಗಪ್ಪ, 552ಎ 2. ಉಜ 2 61 57 0-02 0-05 
ರಂಗಪ್ಪ ಬಿನ್‌ ಹುಚ್ಚೇಗೌಡ ಉ:ಪಾಪೇಗೌಡ ಗಂಗಹುಚ್ಛೇಗೌಡ, ರಂಗಪ್ಪ 
ಜಾಫರ್‌ಸಾಬ್‌ ಬಿನ್‌ ಅಲ್ಲೀಸಾಬ್‌ ಜಾಫರ್‌ಸಾಬ್‌ 61 ಸ ತ ಸ 55:1 55:2ಎ 0-02 0-05 
4 | ಕೆ.ಪಿ.ಕೃಷ್ಣಪ್ಪ ಬಿನ್‌ ಹುಚ್ಚೀಗೌಡ ಉ:ಪಾಪಯ್ಯ, ಹುಚ್ಚೀಗೌಡ | ಕೆ.ಪಿ.ಕೃಷ್ಣಪ್ಪ, ಹುಚ್ಚೇಗೌಡ, 55:1 3 > 3» 62:1 61 0-07 0-16 
ಬಿನ್‌ ಹುಚ್ಚೇಗೌಡ ಉ:ಪಾಪಯ್ಯ, ಜಯಮ್ಮ ಕೋಂ ಜಯಮ್ಮ 
ಲೇ:ಚನ್ನೇಗೌಡ 































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೬, ೨೦೦೬ ೧೫೫ 
1 2 3 4 5 6 7 8 9 10 11 
5 | ಹುಚ್ಚಮ್ಮ ಬಿನ್‌ ಕೆಂಪಯ್ಯ, ಹುಚ್ಚಮ್ಮ ಕೋಂ ದಾಸೇಗೌಡ, ಹುಚ್ಚಯ್ಯ, ಹುಚ್ಚಮ್ಮ ಕಲ್ಲಯ್ಯ, 62:1 ಖುಷ್ಕಿ ಉಜ 60:1ಎ 60:2ಸಿ ಉಜ 0-02 0-05 

ಕಲ್ಲಯ್ಯ ಬಿನ್‌ ಚನ್ನಪ್ಪ, ಕಪನಯ್ಯ ಬಿನ್‌ ಚನ್ನಪ್ಪ ಕಪನಯ್ಯ 
6 | ರಂಗೇಗೌಡ ಬಿನ್‌ ಹುಚ್ಚೇಗೌಡ, ಹಯಾತ್‌ಸಾಬ್‌ ಬಿನ್‌ ರಂಗೇಗೌಡ, ಹಯಾತ್‌ಸಾಬ್‌, 60:1ಎ ೫ ಸಿ ಉಜ 62:1 4 0-03 0-07 
ಗಿಡ್ಡಸಾಬ್‌, ದಾಸೇಗೌಡ ಬಿನ್‌ ರಂಗೇಗೌಡ ದಾಸೇಗೌಡ 
7 | ಗಂಗಯ್ಯ ಬಿನ್‌ ಲಿಂಗಯ್ಯ ಗಂಗಯ್ಯ 60:2ಎ Kl ಸ್ರ ತ 64 60:2ಬಿ 0-03 0-07 
8 | ಉಗ್ರಯ್ಯ, ಹನುಮಯ್ಯ, ಕೆ.ಎಸ್‌.ಕೆ.ರಂಗೇಗೌಡ ಬಿನ್‌ ಉಗ್ರಯ್ಯ, ಹನುಮಯ್ಯ, 60:2ಬಿ ತ is 60:2ಎ 60:2ಸಿ 0-01 0-02 
ನರಯ್ಯ ಕೆ.ಎನ್‌.ಕೆ.ರಂಗೇಗೌಡ 
9 | ಗಂಗಯ್ಯ ಬಿನ್‌ ರಂಗಯ್ಯ ಗಂಗಯ್ಯ 60:2ಸಿ ಡಿ 4 ic 60:2ಬಿ 60:1 0-02 0-04 
10 | ಅ.ರಸೂಲ್‌ ಬಿನ್‌ ಇಬ್ರಾಹಿಂಮದಾರ್‌, ಅ.ಹುಸೇನ್‌ ಬಿನ್‌ | ಅ.ರಸೂಲ್‌, ಅ.ಹುಸೇನ್‌, 64 ೫ Ks 4 65:3ಬಿ 60:2ಎ 0-06 0-14 
ಇಬ್ರಾಹಿಂಮದಾರ್‌ಸಾಬ್‌, ಅ.ಕರೀಂಪಾಷ ಬಿನ್‌ ಇಬ್ರಾಹಿಂ | ಅ.ಕರೀಂಪಾಷ, ಅ.ಸುಬಾನ್‌, 
ಮದಾರ್‌ಸಾಬ್‌, ಅ.ಸುಬಾನ್‌ ಬಿನ್‌ ಇಬ್ರಾಹಿಂ ಬಾಬು 
ಮದಾರ್‌ಸಾಬ್‌, ಬಾಬು ಬಿನ್‌ ಇಬ್ರಾಹಿಂ ಮದಾರ್‌ಸಾಬ್‌ 
11 | ಗಂಗಯ್ಯ ಬಿನ್‌ ರಂಗಯ್ಯ ಗಂಗಯ್ಯ 653ಬಿ ಸ 1 ಸ್ತ 65:3ಎ 64 0-03 0-07 
12 | ಹನುಮಯ್ಯ ಬಿನ್‌ ನರಸಯ್ಯ, ಉಗ್ರಯ್ಯ ಬಿನ್‌ ನರಸಯ್ಯ, | ಹನುಮಯ್ಯ, ಉಗ್ರಯ್ಯ, ಕೆಎಸ್‌ಕೆ 653ಎ ii i 65:3ಎ 64 0-02 0-04 
ಕೆ.ಎಸ್‌.ಕೆ. ರಂಗೇಗೌಡ ಬಿನ್‌ ನರಸಯ್ಯ ರಂಗೇಗೌಡ, ಹನುಮಯ್ಯ, 
ಉಗ್ರಯ್ಯ, ಕೆಎಸ್‌ಕೆ ರಂಗೇಗೌಡ 
13 | ಹನುಮಯ್ಯ ಬಿನ್‌ ನರಸಯ್ಯ, ಉಗ್ರಯ್ಯ ಬಿನ್‌ ನರಸಯ್ಯ, | ಹನುಮಯ್ಯ, ಉಗ್ರಯ್ಯ, ಕೆಎನ್‌ಕೆ 65:2 ks ಸ ks 68:3 653ಎ 0-02 0-04 
ಕೆಎನ್‌ಕೆ ರಂಗೇಗೌಡ ಬಿನ್‌ ನರಸಯ್ಯ ರಂಗೇಗೌಡ 
14 | ಕೆಂಪಲಕ್ಕಯ್ಯ ಬಿನ್‌ ಚಿಕ್ಕಣ್ಣ ರಂಗಯ್ಯ, ಕೆಂಪಲಕ್ಕಯ್ಯ 68:3 ಸ 68:1 ಉಜ 65:2 0-01 0-02 
15 | ಮೊಹಿದ್ದೀನ್‌ ಬಿನ್‌ ಮ.ಹಯಾತ್‌, ದಾವೂದ್‌ಸಾಬ್‌, ಮೊಹಿದ್ದೀನ್‌, ದಾವೂದ್‌ಸಾಬ್‌, 68:1 ಡಿ 68:3 67:2ಎ ೪ ಉಜ 0-03 0-06 
ವಿ.ರಂಗಯ್ಯ ಬಿನ್‌ ಕೆಂಪಲಕ್ಕೇಗೌಡ ಪಿ.ರಂಗಯ್ಯ 
16 | ಮೊಹಿದ್ದೀನ್‌ ಸಾಹೇಬ್‌ ಬಿನ್‌ ಮ.ಹಯಾತ್‌ ಮೊಹಿದ್ದೀನ್‌ ಸಾಹೇಬ್‌ 67:2ಎ & 68:1 67:2ಬಿ i iA 0-01 0ವ02 
17 ಖೈೆರುನ್ದೀಸಾ ಕೋಂ ಗೌಸ್‌ ಫೀರ್‌ ಷೇಕ್‌ ಖೈೆರುನ್ನೀಸಾ 67:2ಬಿ ಸ್ತ 67:2ಎ 67:1 ig ಕೆ 0-04 0-09 
18 | ಮಹಮದ್‌ ಇಬ್ರಾಹಿಂ ಬಿನ್‌ ಲೇ: ಇಮಾಂಸಾಬ್‌, ಮಹಮದ್‌ ಇಬ್ರಾಹಿಂ ಖೈರುನ್ನೀಸಾ 67:1 iy 67:2ಬಿ 66:2 ಸ 4 0-05 0-11 
ಹೆರುನ್ನೀಸಾ ಕೋಂ ಗೌಸ್‌ ಫೀರ್‌ಷೇಕ್‌ 
19 | ಮಹಮದ್‌ ಇಬ್ರಾಹಿಂ ಬಿನ್‌ ಲೇ:ಇಮಾಂಸಾಬ್‌ ಮಹಮದ್‌ ಇಬ್ರಾಹಿಂ 66:2 ವ್ರ 67:1 66:1 1 ಪ್ತ 0-04 0-0 
20 | ಬುಡೇನ್‌ಬೀಯಮ್ಮಕೋಂ ಡೈವರ್‌ ಮೊಹದ್ದೀನ್‌ ಸಾಬ್‌, | ಬುಡ್ಡೆಸಾಬ್‌, ಬುಡೇನ್‌ಬೀಯಮ್ಮ 66:1 ತೃ 66:2 ಗಡಿ is ೫ 0-07 0-15 





ಅಬ್ದುಲ್‌ ಅಜೀಜ್‌ ಬಿನ್‌ ಚಿಂಪ್ರಮೋದೀನ್‌ ಸಾಹೇಬ್‌ 





ಅಬ್ದುಲ್‌ ಅಜೀಜ್‌ 










































































೧೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೬, ೨೦೦೬ ಭಾಗ - ೬ 
1 2 3 4 5 6 7 8 9 10 11 
21 | ಚಿಕ್ಕಮುತ್ತಯ್ಯ ಬಿನ್‌ ಭಂಗೀಹುಚ್ಚಗೌಡ, ನಂಜುಂಡಯ್ಯ ಚಿಕ್ಕಮುತ್ತಯ್ಯ, ಹೊನ್ನಯ್ಯ, 6:2 ಖುಷ್ಕಿ 7 ನಾಲಾ ಉಜ ಉಜ 0-15 0-35 

ಬಿನ್‌ ಕೆಂಪಯ್ಯ, ವಿ.ವೆಂಕಟಪ್ಪ ಬಿನ್‌ ವೆಂಕಟರಾಮಯ್ಯ, ನಂಜುಂಡಯ್ಯ, ವಿ.ವೆಂಕಟಪ್ಪ, 
ಮೂಡ್ಲಿಗಿರಿಯ್ಯ ಬಿನ್‌ ಚಿಕ್ಕಮುತ್ತಯ್ಯ, ಮುತ್ತೇಗೌಡ ಬಿನ್‌ | ಮೂಡಿಗಿರಿಯ್ಯ, ಚಿಕ್ಕಮುತ್ತಯ್ಯ, 
ಲೇ:ವೆಂಕಟಯ್ಯ, ವೆಂಕಟರಂಗಯ್ಯ ಬಿನ್‌ ಲೇ:ವೆಂಕಟಯ್ಯ, | ಹೊನ್ನಯ್ಯ, ವೆಂಕಟಯ್ಯ, 
ಲಕ್ಕಣ್ಣಯ್ಯ ಬಿನ್‌ ಲೇ:ಚಿಕ್ಕಮುತ್ತಯ್ಯ ಲಕ್ಷ ಣ್ಣಯ್ಯ, ಮುತ್ತೇಗೌಡ, 
ವೆಂಕಟರಂಗಯ್ಯ, ಲಕ್ಕಣ್ಣಯ್ಯ 
22 | ಮೂಡ್ಲಗಿರಯ್ಯ ಬಿನ್‌ ವೆಂಕಟಯ್ಯ, ಚಿಕ್ಕವೆಂಕಟಯ್ಯ ಬಿನ್‌ | ಮೂಡ್ಲಗಿರಯ್ಯ, ಚಿಕ್ಕವೆಂಕಟಪ್ಪ, 9:1 ್ನ ಉಜ ಉಜ 8 9:2 0-12 0-33 
ಲಕ್ಕಣ್ಣಗೌಡ, ಶ್ರೀನಿವಾಸ ಬಿನ್‌ ದೊಡ್ಡವೆಂಕಟಪ್ಪ ಶ್ರೀನಿವಾಸ 
23 | ವೆಂಕಟಪ್ಪ, ಮೂಡ್ಡಗಿರಯ್ಯ, ಗೋವಿಂದಪ್ಪ, ವೆಂಕಟೇಶ್‌, ವೆಂಕಟಪ್ಪ, ಮೂಡ್ಲಗಿರಯ್ಕ, 9:2 3 3 ೫ 9:1 10:3 0-10 0-27 
ಕಳಸೇಗೌಡ, ಕಪನಿಗೌಡ ಬಿನ್‌ ನಂಜಪ್ಪ ಗೋವಿಂದಪ್ಪ, ವೆಂಕಟೇಶ, 
ಕಳಸೇಗೌಡ, ಕಪನಿಗೌಡ 
24 | ವೆಂಕಟಪ್ಪ ಬಿನ್‌ ಮೂಡ್ಲಗಿರಿ, ಕಪನೀಗೌಡ, ಗೋವಿಂದಯ್ಯ | ವೆಂಕಟಪ್ಪ, ಕಪನೀಗೌಡ, 10:3 ೫ 7? ೫ 9:2 10:1 0-07 0-09 
ವೆಂಕಟೇಶ, ಕಳಸೇಗೌಡ, ಲಕ್ಕಣ್ಣಗೌಡ ಗೋವಿಂದಯ್ಯ, ವೆಂಕಟೇಶ, 
ಕಳಸೇಗೌಡ, ಲಕ್ಕಣ್ಣಗೌಡ 
25 | ವೆಂಕಟಪ್ಪ ಬಿನ್‌ ನಂಜಪ್ಪ ವೆಂಕಟಪ್ಪ 25:1 iy ಗಡಿ & 24 25:2 0-05 0-15 
26 | ಕಾಳಯ್ಯ ಬಿನ್‌ ಮುತ್ತಹನುಮಯ್ಯ ಕಾಳಯ್ಯ 252 ii > 25:1 24 0-05 0-15 
27 | ಬೋರಮ್ಮ ಕೋಂ ಪ.ಮುತ್ತೇಗೌಡ, ಶಿವಲಿಂಗಯ್ಯ ಬಿನ್‌ | ಬೋರಮ್ಮ ಶಿವಲಿಂಗಯ್ಯ, 27 ik ಕ § 26 ಗಡಿ 0-28 0-86 
ಅಂದಾನಯ್ಯ, ನಿಂಗಮ್ಮ ಕೋಂ ಶಿವಲಿಂಗಯ್ಯ, ನಿಂಗಮ್ಮ ಕೆ.ಜಿ.ಜಗದೀಶ್‌, 
ಕೆ.ಜಿ.ಜಗದೀಶ್‌ ಬಿನ್‌ ಗಂಗಮೂಡ್ಡಯ್ಯ, ಸಾವಿತ್ರಮ್ಮ ಕೋಂ | ಸಾವಿತ್ರಮ್ಮ ಕೆಂಪಯ್ಯ, ದೊಡ್ಡಮ್ಮ 
ಕೆ.ಜಿ.ಜಗದೀಶ್‌, ಕೆಂಪಯ್ಯ ಬಿನ್‌ ವೆಂಕಟರವಣಯ್ಯ, ಶಿವಣ್ಣ, ಮಹಮದ್‌ ಅನ್ವರ್‌, 
ದೊಡ್ಡಮ್ಮಕೋಂ ಕೆಂಪಯ್ಯ, ಶಿವಣ್ಣ ಬಿನ್‌ ಚಿಕ್ಕಣ್ಣ, ಸಾಬಿರಾಬೇಗಾಂ, ಕಳಸಯ್ಯ, 
ಮಹಮದ್‌ ಅನ್ವರ್‌ ಬಿನ್‌ ಅಬ್ದುಲ್‌ ಅಜೀಜ್‌, ಚಿಕ್ಕರಂಗಯ್ಯ 
ಸಾಬಿರಾಬೇಗಾಂ ಕೋಂ ಮ.ಅನ್ವರ್‌, ಕಳಸಯ್ಯ ಬಿನ್‌ ಶಿವಲಿಂಗಮ್ಮ ಚಿತ್ತಯ್ಕ, ಕೆಂಪಯ್ಯ, 
ಲಕ್ಕಯ್ಯ, ಚಿಕ್ಕರಂಗಯ್ಯ ಬಿನ್‌ ಕೆಂಪಯ್ಯ, ಮ.ಅನ್ವರ್‌, ರಾಜ 
ಶಿವಲಿಂಗಮ್ಮ ಕೋಂ ಕೆ.ಸಿ.ಪಾಲಯ್ಯ, ಚಿತ್ತಯ್ಯ ಬಿನ್‌ 
ಹಾಲಯ್ಯ, ಕೆಂಪಯ್ಯ ಬಿನ್‌ ವೆಂಕಟರವಣಯ್ಯ, ಮ.ಅನ್ವರ್‌ 
ಬಿನ್‌ ಅಬ್ದುಲ್‌ ಅಜೀಜ್‌, ರಾಜ ಬಿನ್‌ ಚನ್ನೇಗೌಡ 
ಒಟ್ಟು 3-37 
2. ಗ್ರಾಮ : ನಡೆಮಾವಿನಪುರ 
28 | ಮುದ್ದೇಗೌಡ ಬಿನ್‌ ಮುದ್ದೇಗೌಡ ಚಿಕ್ಕಣ್ಣ, ನಿಂಗಯ್ಯ, ಆಲಮ್ಮ 12 ಖುಷ್ಕಿ ಉಜ ಉಜ ಗಡಿ 14:1 0-10 0-18 
ಗಿಡ್ಡಯ್ಯ, ಮುದ್ದಯ್ಯ 
29 | ಕಾಳಯ್ಯ ಬಿನ್‌ ಗೋವಿಂದಯ್ಯ ಕಾಳಯ್ಯ 14:1 a 142 | ಉಜ,15:2 12 ಉಜ 0-20 0-40 



















































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೬, ೨೦೦೬ ೧೫೭ 
1 2 3 4 5 6 7 8 9 10 11 
30 | ಮೂಡ್ತ ಬಿನ್‌ ಮೂಡ್ಲ ಕಾಳಯ್ಯ 14:2 ಖುಷ್ಮಿ 13:7 14:1 ಉಜ ಉಜ 0-05 0-10 
31 | ರಾಮಯ್ಯ ಬಿನ್‌ ಮಾಗಡಯ್ಯ, ಪಿ.ರಂಗನಾಥ ಬಿನ್‌ ರಾಮಯ್ಯ, ಪಿ.ರಂಗನಾಥ, 15:9 4 14:1 ಉಜ 14:1 15:2 0-02 0-06 

ರಾಮಯ್ಯ, ಚಂದ್ರಪ್ಪ ಬಿನ್‌ ಮಾಗಡಯ್ಯ, ನಿಂಗಯ್ಯ ಬಿನ್‌ | ಚಂದ್ರಪ್ಪ, ನಿಂಗಯ್ಯ 
ಮಾಗಡಯ್ಯ 
32 | ಪ. ಕಲ್ಲೇಗೌಡ ಬಿನ್‌ ಕಲ್ಲೇಗೌಡ, ಕಲ್ಲಯ್ಯ ಬಿನ್‌ ಲೇ:ಚನ್ನಪ್ಪ | ಪ. ಕಲ್ಲೇಗೌಡ, ಚನ್ನಪ್ಪ, ನಂಜಯ್ಯ, 15:2 ೫ 14:1 ೫ 15:9 15:3 0-02 0-06 
ಸಿ.ಗಂಗಯ್ಯ ಬಿನ್‌ ಲೇ:ಚನ್ನಪ್ಪ ನಂಜಪ್ಪ ಕಲ್ಲಯ್ಯ, ನಂಜಪ್ಪ, ಸಿ.ಗಂಗಯ್ಯ 
33 | ರಂಗಯ್ಯ ಬಿನ್‌ ತಿಮ್ಮಯ್ಯ ರಂಗಯ್ಯ 13:7 i ಉಜ 14:2 ಉಜ ಪಾಳ್ಯ 0-01 0-03 
34 | ತಿಮ್ಮಬಿನ್‌ ತಿಮ್ಮ ನಿಂಗಯ್ಯ ಉ:ಪಾಪಯ್ಯ ಬಿನ್‌ ತಿಮ್ಮಯ್ಯ, ನಿಂಗಯ್ಯ ಉ:ಪಾಪಯ್ಯ 42:7 ೫ i ಉಜ ಪಾಳ್ಯ 42:5 0-02 0-02 
ಮರಿಬುಡ್ಡೇಗೌಡ 
35 | ನಂಜಪ್ಪ ಬಿನ್‌ ಚನ್ನಯ್ಯ, ನಂಜಪ್ಪ ಬಿನ್‌ ನಂಜಯ್ಯ (ಜಂಟಿ) | ನಂಜಪ್ಪ, ನಂಜಪ್ಪ, 42:5 i ib ೫ 42:7 43 0-04 0-09 
ಎ.ಆರ್‌.ಶಂಕರಪ್ಪ ಬಿನ್‌ ರಂಗಪ್ಪ ಎ.ಆರ್‌. .ಶಂಕರಪ್ಪ 
36 | ಕಾಳಯ್ಯ ಬಿನ್‌ ಗೋವಿಂದಯ್ಯ ಕಾಳಯ್ಯ 41:3 ik 43 ik 42:5 41:4 0-03 0-08 
37 | ಮರಿಯಾ ಬಿನ್‌ ದಾಸ ಚಿಕ್ಕತಿಮ್ಮಯ್ಯ 41:4 is 43 ಹಿ 41:3 41:7 0-03 0-08 
38 | ನಿಂಗಯ್ಯ ಉ:ಃಕಾಳಯ್ಯ ಬಿನ್‌ ನಿಂಗಯ್ಯ ಉ:ಗಿಡ್ಜೇಗೌಡ, ನಿಂಗಯ್ಯ ಉ:ಕಾಳಯ್ಯ, 41:7 Kk 45:1ಬಿ ಟ್ರ 41:7 45:2 0-01 0-03 
ಮರಿಯಪ್ಪ ಬಿನ್‌ ಕಾಳೇಗೌಡ, ಲಕ್ಷ್ಮಮ್ಮ ಕೋಂ ಮರಿಯಪ್ಪ, ಲಕ್ಷಮ್ಮ ಸಿದ್ದಯ್ಯ, 
ಲೇ:ಮುದ್ದಲಿಂಗಯ್ಯ, ಸಿದ್ದಯ್ಯ ಬಿನ್‌ ಲೇ:ಮರಿಬುಡ್ಡೇಗೌಡ, | ಮುದ್ದರಂಗಯ್ಯ 
ಮುದ್ದಲಿಂಗಯ್ಯ ಬಿನ್‌ ಕುಂಬಳಯ್ಯ 
39 | ಹುಚ್ಚಮ್ಮ ಕೋಂ ಲೇ:ಕಾಳಯ್ಯ, ಬೋರಯ್ಯ ಬಿನ್‌ ಹುಚ್ಚಮ್ಮ ಬೋರಯ್ಯ, ಮರಿಯಪ್ಪ, 43 ಎ ಉಜ 41:4 42:5 45:1ಬಿ 0-04 0-10 
ಕಾಳೇಗೌಡ, ಮರಿಯಪ್ಪ ಬಿನ್‌ ಕಾಳೇಗೌಡ, ನಿಂಗಯ್ಯ ನಿಂಗಯ್ಯ ಉ:ಪಾಪಯ್ಯ, ಲಕ್ಷ ಮೃ 
ಉ:ಪಾಪಯ್ಯ ಬಿನ್‌ ಮರಿಬುಡ್ಡೇಗೌಡ, ಲಕ್ಷ್ಮಮ್ಮ ಕೋಂ ಸಿದ್ದಯ್ಯ, ನಿಂಗಯ್ಯ, ಕಾಳೇಗೌಡ 
ಲೇ:ಮುದ್ದಲಿಂಗಯ್ಯ, ಸಿದ್ದಯ್ಯ ಬಿನ್‌ ಮರಿಬುಡ್ಡೇಗೌಡ, ಉ:ಸಣ್ಣಪ್ಪ, ಮುದ್ದಲಿಂಗಯ್ಯ 
ಕಾಳೇಗೌಡ ಉ:ಸಣ್ಣಪ್ಪ ಬಿನ್‌ ಕುಂಬಳಯ್ಯ, ಮುದ್ದಲಿಂಗಯ್ಯ 
ಬಿನ್‌ ಕುಂಬಳಯ್ತ ನಿಂಗಯ್ಯ ಬಿನ್‌ ಕುಂಬಳಯ್ತ 
40 | ಬಾಳಯ್ಯ ಬಿನ್‌ ಮೂಡ್ಬಪ್ಪ ಕರೇಹನುಮಯ್ತ 45:1ಬಿ Ki Kc ಉಜ 43 44 0-04 0-11 
41 | ಮರಿಯಪ್ಪ ಬಿನ್‌ ಕಾಳೇಗೌಡ, ನಿಂಗಯ್ಯ ಉ:ಪಾಪಯ್ಯ ಮರಿಯಪ್ಪ, ನಿಂಗಯ್ಯ 44 ಸ is 45:1ಬಿ 45:1ಬಿ 45:2 0-01 0-03 





ಬಿನ್‌ ಮರಿಬುಡ್ಡೇಗೌಡ, ಲಕ್ಷ್ಮಮ್ಮ ಕೋಂ 
ಲೇ:ಮುದ್ದಲಿಂಗಯ್ಯ, ಸಿದ್ದಯ್ಯ ಬಿನ್‌ ಮರಿಬುಡ್ಡೇಗೌಡ, 
ನಿಂಗಯ್ಯ ಬಿನ್‌ ಕುಂಬಳಯ್ಯ, ಕಾಳೇಗೌಡ ಉ:ಸಣ್ಣಪ್ಪ ಬಿನ್‌ 


ಕುಂಬಳಯ್ತ 





ಉ:ಪಾಪಯ್ಯ, ಲಕ್ಷ ಮ್ಮ ಸಿದ್ದಯ್ಯ, 


[a] 


ನಿಂಗಯ್ಯ, ಕಾಳೇಗೌಡ ಉ: ಸಣ್ಣವ 


eel ೮ 











































































































೧೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೬, ೨೦೦೬ ಭಾಗ - ೬ 
1 2 3 4 5 6 7 8 9 10 11 
42 | ತಿಮ್ಮಯ್ಯ ಬಿನ್‌ ಈರಯ್ಯ, ರಂಗಯ್ಯ ಬಿನ್‌ ತಿಮ್ಮಯ್ಯ ಕಾಳಯ್ಯ, ತಿಮ್ಮಯ್ಯ 45:2 ಖುಷ್ಮಿ ಉಜ ಉಜ 44 46:1ಎ 0-02 0-05 
43 | ಮರಿಯ ಬಿನ್‌ ಗೊರವದಾಸ ತಿಮ್ಮಯ್ಯ, ಚನ್ನಯ್ಯ, ಚಿಕ್ಕಯ್ಯ 46:1 | ಸ್ತ 45:2 46:6 0-04 0-11 
44 | ಗಂಗಣ್ಣ ಬಿನ್‌ ಕಲ್ಲಯ್ಯ, ಚಿಕ್ಕಕಲ್ಲಯ್ಯ ಬಿನ್‌ ಲಿಂಗಯ್ತ ಗಂಗಣ್ಣ, ಚಿಕ್ಕಕಲ್ಲಯ್ದ 46:6 4 ಗ 46:7 46:1 47:5 0-02 0-05 
45 | ನಂಜ ಬಿನ್‌ ನಂಜಪ್ಪ, ನಂಜ ಬಿನ್‌ ಚನ್ನಯ್ಯ, ನಿಂಗಯ್ಯ ನಂಜಪ್ಪ 46:7 ks 46:6 ಉಜ 46:1ಎ 47:4 0-02 0-05 

ಬಿನ್‌ ಚಿಕ್ಕಣ್ಣಯ್ಯ (ಜಂಟಿ) 
46 | ನಿಂಗಯ್ಯ ಬಿನ್‌ ಚಿಕ್ಕಣ್ಣಯ್ಯ, ನಂಜ ಬಿನ್‌ ನಂಜ, ನಿಂಗಯ್ಯ | ಕಲ್ಲಯ್ಯ, ನಂಜಪ್ಪ, ಚನ್ನಯ್ಯ 47:4 1. 47:5 ಉಜ 46:7 ಎನ್‌ಹೆಚ್‌ 0-08 0-23 
ಬಿನ್‌ ಚನ್ನಯ್ಯ (ಜಂಟಿ) ರಸ್ತೆ 48 
41 | ಗಂಗಣ್ಣ ಬಿನ್‌ ಕಲ್ಲಯ್ಯ, ಚಿಕ್ಕಕಲ್ಲಯ್ಯ ಗಂಗಪ್ಪ, ಚಿಕ್ಕಕಲ್ಲಯ್ಯ 47:5 ಉಜ 47:4 46:6 0-08 0-23 
ಒಟ್ಟು 2-08 
3. ಗ್ರಾಮ : ತುವ್ಹೇಕೆರೆ 
48 ಅಕ್ಸರ್‌ ಖಾನ್‌ ಬಿನ್‌ ಸಾಬ್‌ಜಾನ್‌ ಸಾಬ್‌ ಅಕ್ಬರ್‌ ಖಾನ್‌ 78:1 ಖುಷ್ತಿ ಗಡಿ 78:5 ಉಜ ಉಜ 0-04 0-09 
49 | ತಾಜ್‌ಪಾಷಾ ಬಿನ್‌ ಸಾಬ್‌ಜಾನ್‌ ಸಾಬ್‌ ತಾಜ್‌ಪಾಷಾ 78:5 78:1 78:6 0-05 0-11 
50 | ಸಿರಾಜ್‌ಪಾಷಾ ಬಿನ್‌ ಸಾಬ್‌ಜಾನ್‌ಸಾಬ್‌ ಸಿರಾಜ್‌ಪಾಷಾ 78:6 4 78:5 78:7 0-06 0-13 
51 | ಅಕ್ರಮ್‌ ಪಾಷಾ ಬಿನ್‌ ಸಾಬ್‌ಜಾನ್‌ ಸಾಬ್‌ ಅಕ್ರಮ್‌ಪಾಷಾ 78:7 Kj 78:6 78:8 0-08 0-17 
52 ಸುಲ್ತಾನ್‌ ಪಾಷಾ ಬಿನ್‌ ಸಾಬ್‌ಜಾನ್‌ ಸಾಬ್‌ ಸುಲ್ತಾನ್‌ಪಾಷಾ 78:8 7 78:7 69:6ಎ2 0-04 0-09 
53 | ಇಮಾಂಸಾಬ್‌ ಬಿನ್‌ ಮದರ್‌ಸಾಬ್‌ ಇಮಾಂ ಸಾಬ್‌ 69:6ಎ2 ೫ 78:8 ಉಜ 69:5 0-08 0-20 
54 | ಎಂಡಿ ರಸೂಲ್‌ ಬಿನ್‌ ಮಹಮದ್‌ ಸಾಬ್‌ ಎಂ.ಡಿ. ರಸೂಲ್‌ 69:5 4 ಉಜ 69:3 69:4 ಉಜ 0-17 0-43 
55 | ಖಾಸಿಂ ಸಾಬ್‌, ಇಬ್ರಾಹಿಂಸಾಬ್‌ ಬಿನ್‌ ಖಾಸಿಂಸಾಬ್‌, ಖಾಸಿ ಸಾಬ್‌, ಇಬ್ರಾಹಿಂ ಸಾಬ್‌, 69:4 7 69:3 ಉಜ 69:5 0-08 0-20 
ಖಾಸಿಂ ಸಾಬ್‌ ಖಾಸಿಂ ಸಾಬ್‌ 
56 | ಫಕೀರ್‌ ಸಾಬ್‌, ಮಹಮದ್‌ ಗೌಸ್‌, ಮಹಮದ್‌ ಗೌಸ್‌ ಫಕೀರ್‌ ಸಾಬ್‌ 69:3 ೫ 69:5 66:5ಬಿ 1 ಉಜ 0-24 0-61 
ಬಿನ್‌ ಫಕೃದ್ದೀನ್‌ ಸಾಬ್‌, ಮರ್ದಾನ್‌ ಸಾಬ್‌ ಬಿನ್‌ 
ಕಮಲ್‌ಸಾಬ್‌ 
57 | ಅಮೀರ್‌ ಸಾಬ್‌ ಬಿನ್‌ ಮಹಮದ್‌ ಹಯಾತ್‌ ಸಾಬ್‌, ಅಮೀರ್‌ಸಾಬ್‌ 66:5ಬಿ 7 69:3 66:4ಎ ಚಿ ೫ 0-02 0-04 
ಬಾಜೀಸಾಬ್‌ ಬಿನ್‌ ಮಹಮದ್‌ ಹಯಾತ್‌ ಸಾಬ್‌ 
58 | ಬಜ್ಞಾ ಮೊಹಿದ್ದೀನ್‌ ಸಾಬ್‌ ಬಿನ್‌ ಮ.ಹಸನ್‌ಸಾಬ್‌ ಬಜ್ಞಾ ಮೊಹಿದ್ದೀನ್‌ಸಾಬ್‌ 66:4ಎ ಗ 66:5ಬಿ 66:3ಎ ಕ್ತ 0-01 0-02 
59 | ಬುಡೇನ್‌ಸಾಬ್‌ ಬುಡೇನ್‌ಸಾಬ್‌ 66:3ಎ Ke 66:4ಎ 66:2 ಚ ಸ್ನ 0-01 0-02 
60 | ಗೌಸ್‌ಬೀಯಮ್ಮ ಗೌಸ್‌ಫೀರ್‌ ಬಿನ್‌ ಅಬ್ದುಲ್‌ ಕರೀಂ, ಗೌಸ್‌ಬೀಯಮ್ಮ 66:2ಸಿ 3 66:3ಎ 66:1 i i 0-02 0-04 
ಗೂಡೂಸಾಬ್‌ ಬಿನ್‌ ಖಾಸಿಂ ಸಾಬ್‌, ಖಾತೂಂಬೀ ಕೋಂ 
ಗೌಸ್‌ ಪೀರ್‌ 
61 | ಮರ್ದಾನ್‌ಸಾಬ್‌ ಬಿನ್‌ ಕಮಲ್‌ಸಾಬ್‌ ಮರ್ದಾನ್‌ಸಾಬ್‌ 66:1 is 66:2ಸಿ 65:1 ಶಿ (4 0-01 0-02 




























































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೬, ೨೦೦೬ ೧೫೯ 
1 2 3 4 5 6 7 8 9 10 11 
62 | ಇಮಾಂಬಿ ಕೋಂ ಸೈಯದ್‌ಹುಸೇನ್‌, ಅಮೀರ್‌ಸಾಬ್‌ ಬಿನ್‌ | ಇಮಾಂಬಿ 65:1 ಖುಷ್ಕಿ 66:1 65:2 ಉಜ ಉಜ 0-01 0-02 

ಫಕೀರ್‌ಸಾಬ್‌ 
63 | ಷಹಜಾದಾಬಿಯಮ್ಮ ಕೋಂ ಮ.ಹುಸೇನ್‌ಸಾಬ್‌, ಅಬ್ದುಲ್‌ | ಷಹಜಾದಾಬಿಯಮ್ಮ ಅಬ್ದುಲ್‌ 65:2 ೫ 65:1 64:6ಬಿ ತ i 0-02 0-04 
ಖಲೀಲ್‌ ಬಿನ್‌ ಲೇ:ಹುಸೇನ್‌ ಸಾಬ್‌ ಖಲೀಲ್‌ 
64 | ಮಹಮದ್‌ ಹುಸೇನ್‌ ಸಾಬ್‌ ಬಿನ್‌ ಹೈದರ್‌ ಸಾಬ್‌ ಮಹಮದ್‌ ಹುಸೇನ್‌ಸಾಬ್‌ 64:6ಬಿ ೫ 65:2 64:5ಎ kj 4 0-01 0-03 
65 | ಹುಸೇನ್‌ಸಾಬ್‌ ಬಿನ್‌ ಸಜ್ಜಾನ್‌ಸಾಬ್‌, ಫಾತಿಮಾಬೀ ಕೋಂ | ಹುಸೇನ್‌ಸಾಬ್‌ 64:5ಎ £4 64:6ಎ 64:4 ಜಿ ki 0-01 0-03 
ಹುಸೇನ್‌ಸಾಬ್‌, ಮಹಮದ್‌ ಅಲಿ ಬಿನ್‌ ಪಟ್ಟಾ 
ಮೋಹಿದ್ದೀನ್‌, ಭೀಬಿಜಹೇರಾ ಉ:ಷಾಜಾಭೀಬಿ ಬಿನ್‌ 
ಮಹಮದ್‌ ಖಾಸೀಂ ಸಾಬ್‌ 
66 | ಬುಡೇನ್‌ಸಾಬ್‌ ಬಿನ್‌ ಕಮಾಲ್‌ ಸಾಬ್‌ ಬುಸೇನ್‌ ಸಾಬ್‌ 64:4 ತೃ 64:5ಎ 64:3 1 4 0-01 0-03 
67 | ಮರ್ದಾನ್‌ಸಾಬ್‌ ಬಿನ್‌ ಕಮಲ್‌ಸಾಬ್‌ ಮರ್ದಾನ್‌ಸಾಬ್‌, ಕಮಲ್‌ಸಾಬ್‌ 64:3 ig 64:4 64:2ಎ ಸ ¥ 0-01 0-03 
68 | ಅತಾವುಲ್ಲಾ ಬಿನ್‌ ಮೈ:ಗಾ:ಅತಾಬಿಯಮ್ಮ ಷೇಖ್‌ ಅತಾವುಲ್ಲಾ 64:2ಎ | 64:3 64:1 ಡೆ ಷ್ಟ 0-01 0-03 
ಅಹಮದ್‌ ಬಿನ್‌ ಮೈ:ಗಾ: ಅತಾಬಿಯಮ್ಮ 
69 | ಮುಲ್ಲಮಹಮದ್‌ ಹುಸೇನ್‌ ಬಿನ್‌ ಹಸನ್‌ಸಾಬ್‌, ಅಬ್ದುಲ್‌ | ಮಹಮದ್‌ ಅಲಿ, 64:1 ಸಿ 64:2ಎ 63:7 2 ೫ 0-02 0-05 
ಅಜೀಜ್‌ ಬಿನ್‌ ಹಸನ್‌ ಸಾಬ್‌, ಜಮೀರ್‌ ಬಿನ್‌ ಮುಲ್ಲಮಹಮದ್‌ ಹುಸೇನ್‌, 
ಮಹಮದ್‌ ಇಸ್ಮಾಯಿಲ್‌, ನಜುರುನ್‌ಬೀ ಕೋಂ ಅಬ್ದುಲ್‌ ಅಜೀಜ್‌, ಜಮೀರ್‌, 
ಮಹಮದ್‌ ಅಕ್ಬರ್‌ ನಜುರುನ್‌ಬೀ 
70 | ಚಿಕ್ಕಹುಚ್ಚೇಗೌಡ ಬಿನ್‌ ಹುಚ್ಚೇಗೌಡ ಇಮಾಂ ಬಿಯಮ್ಮ ಕೋಂ | ಇಮಾಂಬಿಯಮ್ಚ 63:7 ik 64:1 63:6 ik 0-02 0-05 
ಹೈದರ್‌ ಬಾಷು ಸಾಬ್‌, ಜಮಾಲ್‌ಬಿಯಮ್ಮ ಕೋಂ ಜಮಾಲ್‌ಬಿಯಮ್ಮ 
ನನ್ನೂಸಾಬ್‌ 
71 | ಅಬ್ದುಲ್‌ ರಜಾಕ್‌ ಬಿನ್‌ ಲೇ:ಬುಡೇನ್‌ಸಾಬ್‌ ಅಬ್ದುಲ್‌ರಜಾಕ್‌ 63:6 ig 63:7 63:5 ಕ ಚ 0-01 0-03 
72 ಹೈದರ್‌ಬಾಷಾ ಬಿನ್‌ ಕುಳ್ಳಮೊಹಿದ್ದೀನ್‌ ಹೈದರ್‌ಬಾಷಾ 63:5 id 63:6 63:3 id ಗ 0-01 0-03 
73 | ಭೀಬಿಜಹೇರಾ ಉ:ಷಾಜಾಬೀಬಿ ಭೀಬಿಜಹೇರಾ ಉ:ಷಾಜಾಬೀಬಿ 63:3 63:5 63:2 Ki ವ 0-01 0-03 
ಬಿನ್‌ ಮಹಮ್ಮದ್‌ ಖಾಸೀಂ ಸಾಬ್‌ 
74 | ಸಬೀವುಲ್ಲಾ ಸಾಬ್‌ ಬಿನ್‌ ಸೈಯದ್‌ ಬುಡೇನ್‌ಸಾಬ್‌, ಸಬೀವುಲ್ಲಾ ಸಾಬ್‌ 62:1 | 62:1 61:10 ಕ | 0-02 0-05 
ಮರ್ದಾನ್‌ಸಾಬ್‌ ಬಿನ್‌ ಕಮಾಲ್‌ಸಾಬ್‌ 
75 | ಬುಡ್ಡಾಸಾಬ್‌ ಬಿನ್‌ ಕರೀಂ ಬುಡ್ಡಾಸಾಬ್‌ 61:10 ೫ 62:1 61:9 ಟ್ಟ ತ 0-01 0-03 
76 | ಇಮಾಂ ಸಾಬ್‌ ಬಾಜೀಸಾಬ್‌ ಬಿನ್‌ ಖಾಸಿಂ ಸಾಬ್‌, ಇಮಾಂಸಾಬ್‌ ಉ:ಬಾಜೀಸಾಬ್‌, 61:9 4 61:10 61:8 ಚ 0-01 0-03 





ಇಮಾಂ ಸಾಬ್‌ ಉ:ಖಾಸಿಂ ಬಾಷಾ ಸಾಬ್‌ ಬಿನ್‌ 
ಖಾಸಿಂಸಾಬ್‌ 





ಇಮಾಂಸಾಬ್‌ ಉ:ಖಾಸಿಂಬಾಷಾ 
ಸಾಬ್‌ 











































































































೧೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೬, ೨೦೦೬ ಭಾಗ - ೬ 
1 2 3 4 5 6 7 8 9 10 11 
77 | ರಷೀದಾಬಿ ಉ:ಚಮನಾಬಿಯಮ್ಮ ಕೋಂ ಮಹಮದ್‌ ಪಾಷ | ರಷೀದಾಬಿ ಉ:ಚಮನಾಬಿಯಮ್ಮ 61:8 ಖುಷ್ತಿ 61:9 61:7 ಉಜ ಉಜ 0-01 0-03 
78 | ಮೂಡಗಿರಿ ಬಿನ್‌ ಮೂಡಗಿರಿ, ತಿಮ್ಮಯ್ಯ ಬಿನ್‌ ನಂಜಯ್ಯ, | ಮುಡ್ಗಗಿರಿ, ರಜಾಕ್‌ ಸಾಬ್‌, 61:7 > 61:8 61:5 ಆ ತ್ತ 0-02 0-05 

ರಜಾಕ್‌ ಸಾಬ್‌ ಬಿನ್‌ ಬುಡೇನ್‌ ಸಾಬ್‌, ಮಹಮದ್‌ ಮಹಮದ್‌ ನಿಜಾಮುದ್ದೀನ್‌ 
ನಿಜಾಮುದ್ದೀನ್‌ 
79 | ಇಮಾಂಸಾಬ್‌ ಬಿನ್‌ ಖಾಸಿಂ ಸಾಬ್‌ ಇಮಾಂ ಸಾಬ್‌ 61:5 ೫ 61:7 61:3ಎ ಸಿ 4 0-01 0-03 
80 | ಇಮಾಂಸಾಬ್‌ ಬಿನ್‌ ಬುಡೇನ್‌ ಸಾಬ್‌, ಮಹಮದ್‌ ಸಾಬ್‌ | ಇಮಾಂ ಸಾಬ್‌ 61:3 Ki 61:5 61:2 ಡಿ Li 0-01 0-03 
ಬಿನ್‌ ಖಾಸಿಂ ಸಾಬ್‌ 
81 | ಅಕ್ಬರ್‌ ಬಿನ್‌ ಹೈದರ್‌ ಸಾಬ್‌ ಅಕ್ಬರ್‌ 61:2 3 61:3ಎ 61:1 4 33 0-01 0-03 
82 | ಬಚ್ಚುಮೊಹೀದ್ದೀನ್‌ ಸಾಬ್‌ ಬಿನ್‌ ಮ.ಹಸನ್‌ಸಾಬ್‌ ಬಚ್ಚುಮೋಹೀದ್ದೀನ್‌ಸಾಬ್‌ 61:1 ೫ 61:2 57:1ಎ 4 i 0-01 0-03 
83 | ಹುಚ್ಚಯ್ಯ ಬಿನ್‌ ಮೂಡ್ತಿಗಿರಯ್ಯ ಹುಚ್ಚಯ್ಯ 57:1ಎ ಸ್ನ 61:1 57:1ಬಿ 3 4 0-02 0-05 
84 | ಹುಚ್ಚಯ್ಯ ಬಿನ್‌ ಮೂಡ್ತಿಗಿರಯ್ಯ ಹುಚ್ಚಯ್ಯ 57:1ಬಿ ik 59:1ಎ 56:2 ಸ ik 0-02 0-05 
85 | ಸುಪಿಯಾಭಿಯಮ್ಮ ಕೋಂ ಫೀರ್‌ಸಾಬ್‌ ಸುಫಿಯಾಭಿಯಮ್ಮ 56:2 ks 57:1ಬಿ 56:1 ತ 0-02 0-05 
86 | ಸುಫಿಯಾಭಿಯಮ್ಮಕೊಂ ಫೀರ್‌ಸಾಬ್‌, ಎಂ.ಡಿ.ರಸೂಲ್‌ | ಎಂ.ಡಿ. ರಸೂಲ್‌ 56:1 ೫ 56:2 55 i 4 0-02 0-05 
ಬಿನ್‌ ಲೇ:ಮೊಹಿದ್ದೀನ್‌ಸಾಬ್‌ 
87 | ದೊಡ್ಡನಿಂಗಯ್ಯ ಬಿನ್‌ ಸಣ್ಣಬೋರಯ್ಯ, ಗಂಗಯ್ಯ ಬಿನ್‌ ಗಂಗಯ್ಯ, ದೊಡ್ಡನಿಂಗಯ್ಯ, 55 ಸ 56:1 53 ೫ ಸ 0-06 0-13 
ಮಾದಯ್ಯ, ಗಂಗಯ್ಯ ಬಿನ್‌ ಸಣ್ಣಬೋರಯ್ಯ ಗಂಗಯ್ಯ 
88 | ತೋಟಿ ಇನಾಂ, ಗಿರಿಯಪ್ಪ ಬಿನ್‌ ಕರಿದಾಸಯ್ಯ, ತಿಮಪ್ಪ ತೋಟಿ ಇನಾಂ 53 55 52:4 (4 | 0-012 0-26 
ಬಿನ್‌ ಕರಿದಾಸಯ್ಯ, ಮರಿಯಪ್ಪ ಬಿನ್‌ ಕರಿದಾಸಯ್ಯ, 
ಮೂಡ್ಲಗಿರಿ ಬಿನ್‌ ತಿಮ್ಮಯ್ಯ, ತಿಮ್ಮಯ್ಯ ಬಿನ್‌ ತಿಮ್ಮಯ್ಯ, 
ವೆಂಕಟಪ್ಪ ಬಿನ್‌ ಕರಿದಾಸಯ್ಯ, ಹುಚ್ಚಯ್ಯ ಬಿನ್‌ 
ಮೂಡಿಗಿರಿಯ್ಯ 
89 | ಅಬ್ದುಲ್‌ ಕರೀಂ ಸಾಬ್‌ ಬಿನ್‌ ಬುಡೇನ್‌ಸಾಬ್‌, ಮಹಮದ್‌ | ಅಬ್ದುಲ್‌ ಕರೀಂ ಸಾಬ್‌ 52:4 ನ 53 ಹಳ್ಳಿ ks ಘ್‌ 0-08 0-19 
ಅಲಿ ಬಿನ್‌ ಪೆಟ್ಟಾಮೊಹಿದ್ದೀನ್‌ 
90 | ಬಾಜೀ ಅಕ್ಬರ್‌ ಬಿನ್‌ ಹುಸೇನ್‌ ಸಾಬ್‌ ಉ:ಬಚ್ಚುಸಾಬ್‌ ಬಾಜಿ ಅಕ್ಬರ್‌ 62:2 ಫಿ 63:3 62:1 4 4 0-02 0-05 
ಒಟ್ಟು 3-33 











ಘೋಷ್ಟಾರೆ 








ಜುಮ್ಲಾ ಎಲ್ಲಾ ಗ್ರಾಮಗಳು ಸೇರಿ ಖುಷ್ಕಿ 


9-38 











ಪಿ.ಆರ್‌. 80 


ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 





